RNI No. KARBIL / 2001/ 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ , ಫೆಬ್ರವರಿ ೭, ೨೦೧೩ ( ಮಾಘ ೧೮, ಶಕ ವರ್ಷ ೧೯೩೪) 
Bangalore, Thursday , February 7 , 2013 (Magha 18 , Shaka Varsha 1934 ) 


ಸಂಚಿಕೆ ೬ 
Issue 6 


- ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


HIGH COURT OF KARNATAKA 

NOTIFICATION 
No . HCE . 504/ 2012 , Bangalore , Dated : 27 " December, 2012 . 


Sri Raghavendra Upadhya , Assistant Registrar-cum - PS to Hon ble the Chief Justice (now promoted as Deputy Registrar) of 
this office is granted Earned Leave for 12 days from 20 - 3 -2012 to 31- 3- 2012 (bdi) on private affiaris with permission to avail the general 
holiday on 1 -4-2012 . 

Smt. Shakambari, Judgement Writer of this office is placed incharge of the duties of the above said officer during the above 
said period . 

Sri Raghavendra Upadhya , Assistant Registrar -cum -PS to Hon ble the Chief Justice (now promoted as Deputy Registrar) of 
this office is reposted to the same post on expiry of the said period . 

T. VENKATACHALAIAH 
P . R . 8 

Assistant Registrar. 


HIGH COURT OF KARNATAKA 

NOTIFICATION 
No . GOB(1) 1/2012, Bangalore , Dated : 4th January, 2013. 
Sri. Rajmohan Srivastava , XXXV Addl. City Civil and Sessions Judge, Bangalore City is transferred and posted as 
District Judge , OOD , Registrar (Administration ), High Court of Karnataka , Bangalore (Vacant Post) in the interest of public service , 
to take effect immediately . 

By Order of the Hon ble Chief Justice , 

P . KRISHNA BHAT 
P . R . 11 

RegistrarGeneral. 
HIGH COURT OF KARNATAKA 

NOTIFICATION 

Part-I 
No . LCA -II-11/ 2011 ( Main) CAO , Bangalore , Dated : 4 -1 -2013. 
In partial modification of earlier Notification dated 12 -7 - 2012 and 27 -7 - 2012 the promotion and posting of following 
Sheristedars and Chief Administrative Officer are hereby cancelled in view of foregoing their promotion : 


01 | Sri N . Rachaiah , Bangalore City 
02 | Smt. Shashikala , Bangalore City 
03 | Smt. T .V . Vasumathi , Bangalore City 


Prl. District and Sessions Court, Bijapur 
Prl . District and Sessions Court, Chitradurga 

Prl. District and Sessions Court, Shimoga 
(೧೭) 


nes 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೭ , ೨೦೧೩ 


200 - 9 


Part- 11 


In exercise of the powers conferred under Article 235 of the Constitution of India read with Rule 2 of the Karnataka 
Sub -Ordinate Courts (Ministerial and Other Posts ) (Recruitment) Rules , 1982 , the High Court of Karnataka is pleased to promote the 
following Sheristedars to officiate as Chief Adminstrative Officers in the Judicial Department in the Pay Scale of . 28100 -700 - 28800 
800-33600-900 -39000 -1050-45300-1200 -50100 in the existing vacancies and posted them to the vacancies shown against their names , 
with effect from the date they assumecharge . 


Name of the Sheristedars 

Sriyuths / Smt. 
K . Hanumanthaiah , Bangalore City 


01 


B . Venkataramana, Court of Small Causes, 
Bangalore . 
H . R . Dayananda, Mysore 


District to which posted as 

Chief Administrative Officer 
Prl. District and Sessions Court, Shimoga 
(Due to retirement of Smt. Rajivi Bai on 31- 3- 2011) 
Prl . District and Sessions Court, Chitradurga 
(Due to retirement of Sri C . B . Hiremath on 31 - 12 - 2011) 
Prl. District and Sessions Court , Hassan 
(Due to retirement of Sri C . V. Rajachar on 30 - 9-2012) 
Prl. District and Sessions Court , Bijapur 
(Due to retirement of Sri P . T. Jakkanagoudar on 31-5 - 2012 ) 
City Civil Court , Bangalore 
(Due to retirement of Sri. Mukkanna on 31 -7 - 2012 ) 
Prl. District and Sessions Court , Mandya 
(Due to retirement of Sri. A . Channabasappa on 30 - 11 - 2012 ) 


Changappa ,Kolar 


H . B . Venkataramana, Mandya 


06 


Seshamma, Chikballapur 


P . KRISHNA BHAT 

Registrar General, 
High Court of Karnataka, Bangalore. 


P . R . 12 


HIGH COURT OF KARNATAKA 

NOTIFICATION 
No . HCE . 204 /2000 , Bangalore , Dated : 26th December , 2012. 


In exercise of the powers conferred by Article 229 of the Constitution of India read with Rule 7 of the High Court of Karnataka 
Service (Conditions of Service and Recruitment) Rules, 1973, Hon ble the Chief Justice is pleased to select and appoint 
Sri K . B . Changappa, District and Sessions Judge (Presently working as District and Sessions Judge , Hassan ) as Registrar ( Judicial), 
High Court of Karnataka, from the date the said officer assumes charge as such , vice Smt. K . S . Mudagal, transferred vide Notification 
No. GOB -(1) 1 /2012 dated 26 - 12-2012. 

P . KRISHNA BHAT 
P . R . 13 

RegistrarGeneral. 
HIGH COURT OF KARNATAKA 

NOTIFICATION 
No . GOB (1) 1/2012 , Bangalore , Dated : 4th JANUARY, 2013. 


The Presiding Officer of the Court of XXXVI Addl. City Civil and Sessions Judge , Bangalore City is concurrently appointed 
as the Presiding Officer of the Court of XXXV Addl. City Civil and Sessions Judge, Bangalore City with effect from the date of relief of 
Sri. Rajmohan Srivastava and until further orders. 

By Order of the High Court, 

P . KRISHNA BHAT 
P . R . 14 

Registrar General. 


HIGH COURT OF KARNATAKA 

NOTIFICATION 
No. GOB (l) 1/2012 , Bangalore , Dated : 4th JANUARY, 2013 . 
The Presiding Officer of the Court of VIII Addl. City Civil and Sessions Judge, Bangalore City is concurrently appointed as the 
Presiding Officer of the Court of XVII Addl. City Civil and Sessions Judge , Bangalore City (Vacant Court) with immediate effect and until 
further orders . 

By Order of the High Court, 

P . KRISHNA BHAT 
P . R . 15 

Registrar General. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ 


HIGH COURT OF KARNATAKA 

NOTIFICATION 

No . HCE 715/2005, Bangalore , dated : 27- 8-2012. 
In the Notification No . 715 /2005 Bangalore, Dated 30th January 2012 issued under Section 5 (1) and (2) of the Right 
Information Act, 2005 , the words appearing at Serial. No. 1 relating to Chief Metroplitan Magistrate Court, Bangalore, of Column NO . 3 
“ Chief Administrative Officer of the said Court" to be read as “ Chief Minsterial Officer of the said Court". 


By Order of Hon ble the Chief Justice , 

P . KRISHNA BHAT 
Registrar General. 


P . B . 16 


HIGH COURT OF KARNATAKA 

NOTIFICATION 
No. GOB (1) 28 /2001 , Bangalore, dated : 4th JANUARY, 2013 . 


Sri. Vaidya Annaji Venkatesh , Senior Civil Judge and JMFC ., Sindgi , is permitted to retire from Judicial Service , with effect 
from 31 - 1 -2013, on attaining the age of superannuation , i.e ., 60 years . 

By Order of the High Court, 

P . KRISHNA BHAT 
P . R . 17 

Registrar General. 


HIGH COURT OF KARNATAKA 

NOTIFICATION 
No . HCE . 204 /2000 , Bangalore , dated : 26th December 2012. 
In exercise of the powers conferred by Article 229 of the Constitution of India read with Rule 7 of the High Court of Karnataka 
Service (Conditions of Service and Recruitment) Rules , 1973, Hon ble the Chief Justice is plased to select and appoint 
Sri L. Subramanya , District and Sessions Judge (Presently working as Director, Karnataka Judicial Academy, Bangalore ) as Registrar 
General, High Court of Karnataka , Banglaore from the date the said officer assumes charge as such , vice Sri P . Krishna Bhat, 
transferred vide Notification No. GOB -(1) 1/2012 dated 26 - 12 -2012 . 

P . KRISHNA BHAT 
P . R . 18 

Registrar General. 
HIGH COURT OF KARNATAKA 

NOTIFICATION 
No. HCE . 204 /2000 , Bangalore, dated : 4h JANUARY, 2013 . 
In exercise of the powers conferred by Article 229 of the Constitution of India read with Rule 7 of the High Court of Karnataka 
Service (Conditions of Service and Recruitment) Rules, 1973, Hon ble the Chief Justice is pleased to select and appoint Sri Rajmohan 
Srivatsava , District Judge (Presently working as XXXV Additional City Civil and Sessions Judge , Bangalore City ) as Registrar 
(Administration ), High Court ofKarnataka , from the date the said officer assumes charge as such . 

P . KRISHNA BHAT 
P. R . 19 

Registrar General. 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 53 ಭಾನಿವಿ 2012 , ಬೆಂಗಳೂರು, ದಿನಾಂಕ : 6 - 11 - 2012 
ಭಾಷಾಂತರ ನಿರ್ದೇಶನಾಲಯದಲ್ಲಿ ಖಾಲಿಯಿರುವ ಉಪ ನಿರ್ದೇಶಕರ ಹುದ್ದೆಗೆ ಶ್ರೀ ಜಿ . ಮಹದೇವ, ಸಹಾಯಕ ನಿರ್ದೇಶಕರು ( ವೇತನ ಶ್ರೇಣಿ 
28,100 -50,100) ವೃಂದದ ಅಧಿಕಾರಿಯಾದ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉಪ ನಿರ್ದೇಶಕರ 
( ವೇತನ ಶ್ರೇಣಿ ರೂ 36 ,300- 53 ,850) ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಶ್ರೀ ವೆಂಕಟಾಚಲಪತಿ, ಉಪ ನಿರ್ದೇಶಕರು ಇವರ ಸ್ವಇಚ್ಛಾ ನಿವೃತ್ತಿಯಿಂದ 
ತೆರವಾದ ಹುದ್ದೆಯಲ್ಲಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ. ಶ್ರೀಧರ್ 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 

ಸರ್ಕಾರದ ಉಪ ಕಾರ್ಯದರ್ಶಿ , 
P . R . 20 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಕುಕ 594 ಪಿಐಎಂ 2012, ಬೆಂಗಳೂರು, ದಿನಾಂಕ : 31 - 12 - 2012 


ಶ್ರೀ ಜಿ .ಎನ್. ಶ್ರೀಕಂಠಯ್ಯ , ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ನಿರ್ದೇಶಕರು, ಆಯುಷ್ ಇಲಾಖೆ ಇವರಿಗೆ ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ: DPAR 216 SEP 2012 , ದಿನಾಂಕ: 31 -12 -2012 ರಲ್ಲಿ ಅಪರ ಪ್ರಧಾನ ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿ ಹುದ್ದೆಗೆ ಪದೋನ್ನತಿ ನೀಡಿ ಆಯುಷ್ ಇಲಾಖೆಯಲ್ಲಿ ಮುಂದುವರಿಸಲು ಇವರ ಸೇವೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆಯ ವಶಕ್ಕೆ ನೀಡಿದೆ . 

ಅದರನ್ವಯ ಶ್ರೀ ಜಿ .ಎನ್. ಶ್ರೀಕಂಠಯ್ಯ , ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು , ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಆಯುಷ್ ಇಲಾಖೆಯಲ್ಲಿ ಉನ್ನತೀಕರಿಸಿದ ನಿರ್ದೇಶಕರ ಹುದ್ದೆಯಲ್ಲಿ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
ಹಾಗೂ ಆಯುಷ್ ನಿರ್ದೇಶಕರಾಗಿ ಮರುನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಎನ್ . ಹರಿಣಿಯಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P. R . 21 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ( ಭಾರತೀಯ ವೈದ್ಯ ಪದ್ಧತಿ). 
HIGH COURT OF KARNATAKA 

NOTIFICATION 
No. LCA- II 11 ( Rtmt)/ 2011 , Bangalore, dated : 3 - 1 - 2013. 


Sri. Srinivasaiah T., Assistant Registrar/CAO of City Civil Court, Bangalore , is permitted to retire from service on the afternoon 
of 28 -2- 2013 , on attaining the age of superannuation , under Rule 95 ( 1) of K .C .S . Rules. 

By Order 
V .K . HASYAGAR 

AssistantRegistrar 
PR 22 

High Court ofKarnataka, Bangalore . 
HIGH COURT OF KARNATAKA 

NOTIFICATION 
No . LCA -II-11( Rtmt)/ 2011 , Bangalore , dated : 3-1 - 2013. 


Smt. H .B . Pushpalatha , Chief Administrative Officer working in Prl. District and Sessions Court , Kodagu -Madikeri, is permitted 
to retire from service on the afternoon of 31 - 1- 2013 , on attaining the age of superannuation , under Rule 95 ( 1) of K .C . S . Rules . 

By Order 
V .K . HASYAGAR 

Assistant Registrar 
PR, 23 

High Court of Karnataka, Bangalore. 
HIGH COURT OF KARNATAKA 

NOTIFICATION 
No . GOB(I) 301 /2005, Bangalore, dated : 5th January , 2013. 


The Presiding Officer of the Court of Addl . Civil Judge and JMFC ., Chikmagalur is concurrently appointed as the 
Presiding Officer of the Court of Prl. Civil Judge and JMFC ., Chikmagalur, from after office hours of 28 - 11 -2012 till 
commencement of office hours of 12 - 12 - 2012 during the training programme of Sri. N . Subramanya , Prl. Civil Judge and JMFC ., 
Chikmagalur, from 30-11- 2012 to 10- 12 -2012. 

By Order of the High Court 

P . KRISHNA BHAT 
P . B . 24 

Registrar General. 
HIGH COURT OF KARNATAKA 

NOTIFICATION 
No. HCE. 204/2000 , Bangalore, dated : 26 December, 2012, 


In exercise of the powers conferred by Article 229 of the Constitution of India read with Rule 7 of the High Court of Karnataka 
Service (Conditions of Service and Recruitment) Rules , 1973 , Hon ble the Chief Justice is pleased to select and appoint 
Sri L . Subramanya , District and Sessions Judge (Presently working as Director, Karnataka Judicial Academy, Bangalore ) as Registrar 


2007 – 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ 


General, High Court of Karnataka, Bangalore from the date the said officer assumes charge as such , vice Sri P . Krishna Bhat, 
transferred vide Notification No .GOB -(1) 1/ 2012, dated : 26 -12-2012. 

P . KRISHNA BHAT 
P . R . 25 

Registrar General. 


HIGH COURT OF KARNATAKA 

NOTIFICATION 
No. HCE. 204 /2000 , Bangalore , Dated : 26th December, 2012 . 


In exercise of the powers conferred by Article 229 of the Constitution of India read with Rule 7 of the High Court of Karnataka 
Service (Conditions of Service and Recruitment) Rules, 1973, Hon ble the Chief Justice is pleased to select and appoint 
Sri K . B . Changappa , District and Sessions Judge (Presently working as District and Sessions Judge, Hassan ) as Registrar (Judicial), 
High Court of Karnataka , Bangalore from the date the said office assumes charge as such , vice Smt. K .S . Mudagal, transferred vide 
Notification No . GOB-(I) 1/2012 , dated : 26 - 12 -2012. 

P . KRISHNA BHAT 
P . R . 26 

RegistrarGeneral. 
HIGH COURT OF KARNATAKA 

NOTIFICATION 
No . GOB (1) 2/ 2013, Bangalore, Dated : 8th JANUARY, 2013. 
In exercise of the powers conferred by Section 11 (3 ) of the Code of Criminal Procedure, 1973, the High Court of 
Kanrataka hereby confers the powers of JudicialMagistrate of the First Class on the following courts, with immediate effect and until 
further orders : 

1) | Addl. Senior Civil Judge , Davanagere. 
2 ) | Addl. Senior Civil Judge , Davanagere. 
3) Senior Civil Judge, Harihar. 

By Order of the High Court, 

P . KRISHNA BHAT 
P . R . 27 

Registrar General . 
HIGH COURT OF KARNATAKA 

NOTIFICATION 
No . GOB (1) 3/2013 , Bangalore, dated : 8th JANUARY, 2013. 


The Presiding Officer of the court of Metropolitan Magistrate , Traffic Court -ill, Bangalore is concurrently appointed 
as Presiding Officer of the court of Metropolitan Magistrate , Traffic Court- II, Bangalore (Vacant Court ) with immediate effect and 
until further orders . 

By Order of the High Court , 

P . KRISHNA BHAT 
P . R . 28 

Registrar General. 


HIGH COURT OF KARNATAKA 

NOTIFICATION 
No. GOB (1) 28 /2001, Bangalore , dated : 9th JANUARY, 2013 . 
Sri. Ravindra M . Vaidya , Prl. District and Sessions Judge , U .K . Karwar , is permitted to retire from Judicial Service , with effect 
from 31-3 -2013, on attaining the age of superannuation , i.e., 60 years . 

By Order of the High Court, 

P . KRISHNA BHAT 
P . R . 29 

Registrar General. 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಅಧಿಸೂಚನೆ 
7038 : Zoom Jan 37 xudda 2012 , 2018 , DDO7 : 27 - 9 - 2012 
ಭಾಷಾಂತರ ನಿರ್ದೇಶನಾಲಯದಲ್ಲಿ ಖಾಲಿಯಿರುವ ಸಹಾಯಕ ನಿರ್ದೇಶಕರ ಹುದ್ದೆಗೆ ಶ್ರೀಮತಿ ಕೆ. ಉಮಾಲಕ್ಷ್ಮಿ , ಸಂಶೋಧನಾಧಿಕಾರಿ , 
ವೇತನ ಶ್ರೇಣಿ 22800 - 43200 ವೃಂದದ ಅಧಿಕಾರಿಯಾದ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 


೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ 


ಭಾಗ - ೨ 


ಸಹಾಯಕ ನಿರ್ದೆಶಕರು, ವೇತನ ಶ್ರೇಣಿ ರೂ 28,100 - 50.100ರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಶ್ರೀ ಎಂ . ಸುಧಾಕರ್‌, ಸಹಾಯಕ ನಿರ್ದೇಶಕರು ಇವರ 
ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಯಲ್ಲಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ. ಶ್ರೀಧರ್ 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 

ಸರ್ಕಾರದ ಉಪ ಕಾರ್ಯದರ್ಶಿ , 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


P . R. 30 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 830 ಸಅಸೇ 2012, ಬೆಂಗಳೂರು, ದಿನಾಂಕ: 08 - 01 - 2013 . 


ಶ್ರೀ ಎಸ್. ಎ.ಕಾತರಕಿ, ನಿರ್ದೇಶಕರು, ಎ. ಡಿ. ಬಿ ವಿಭಾಗ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ , ಇವರಿಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ರೂ . 48900 - 1200 - 52500 - 1350 - 60600 - 1500 - 63600 ರ ವೇತನ ಶ್ರೇಣಿಯ ಹಿರಿಯ ನಿರ್ದೇಶಕರ ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ ಯೋಜನೆ ಹಣಕಾಸು ಮತ್ತು ಸಂಪನ್ಮೂಲ ವಿಭಾಗ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಇಲ್ಲಿಗೆ ಸ್ಥಳ 
ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್ .ಕೆ. ಲಕ್ಷ್ಮೀನಾರಾಯಣರಾವ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 34 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು -3) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 51 ಕೆಎಲ್ಎಮ್ 2012, ಬೆಂಗಳೂರು, ದಿನಾಂಕ : 03 -10 - 2012. 
ಕರ್ನಾಟಕ ಕಾನೂನು ಆಯೋಗದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಸಹಾಯಕರಾಗಿ ಸೇವೆ ಸಲ್ಲಿಸುತ್ತಿರುವ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ 
ಶಾಖಾಧಿಕಾರಿಯಾದ ಶ್ರೀ ಎಂ . ಗಣಪಯ್ಯಶೆಟ್ಟಿ, ಇವರನ್ನು ಕರ್ನಾಟಕ ಕಾನೂನು ಆಯೋಗದ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಒಂದು ವರ್ಷದ ಅವಧಿಗೆ 
ಗುತ್ತಿಗೆ ಆಧಾರದ ಮೇಲೆ ದಿನಾಂಕ:03 - 10 - 2012ರಿಂದ ಅನ್ವಯವಾಗುವಂತೆ ನೇಮಕಾತಿ ಮಾಡಲಾಗಿದೆ . ಗುತ್ತಿಗೆ ಆಧಾರದ ನೇಮಕಾತಿಯ ಷರತ್ತು ಮತ್ತು 
ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎನ್.ರಾಮೇಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 35 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ( ಮಾನವ ಹಕ್ಕುಗಳು ) 
ತೋಟಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ತೋಇ 282 ರೇಸೇವಿ 2012, ಬೆಂಗಳೂರು, ದಿನಾಂಕ : 01 - 01 - 2013. 

ಭಾಗ - 1 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ವಾಕ್ಕೆ 42 ರೇಸೇವಿ 2011 , ದಿನಾಂಕ 18 - 02 - 2012ರನ್ವಯ ರೇಷ್ಮೆ ಜಂಟಿ ನಿರ್ದೇಶಕರು ಜಿಲ್ಲಾ ಪಂಚಾಯತ್, 
ಗುಲ್ಬರ್ಗಾ ಇಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 32ರಡಿ ಸ್ವತಂತ್ರ ಪ್ರಭಾರದ ಮೇಲೆ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ 
ಆರ್‌.ಎಸ್‌. ರುದ್ರಮೂರ್ತಿ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ( ಬಡ್ತಿ, ವೇತನ ಮತ್ತು ಪಿಂಚಣಿಗಳ ಕ್ರಮಬದ್ದತೆ) ನಿಯಮಗಳು 1978ರ ನಿಯಮ 2 (3) 
ರನ್ವಯ ದಿನಾಂಕ 18 - 02 -2012 ರಿಂದ ಪೂರ್ವಾನ್ವಯವಾಗಿ ರೇಷ್ಮೆ ಜಂಟಿ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡಲಾಗಿದೆ. 

ಭಾಗ- 2 
ಶ್ರೀ ಮಹಮದ್ ಅಜೀಜುರ್ ರೆಹಮಾನ್, ರೇಷ್ಮೆ ಉಪ ನಿರ್ದೇಶಕರು , ಸರ್ಕಾರಿ ಬಿತ್ತನೆ ಕೋಠಿ, ತುಮಕೂರು ಇವರಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೇಷ್ಮೆ ಉಪ ನಿರ್ದೇಶಕರ ಹುದ್ದೆಯಿಂದ ರೂ .40050 - 56550ರ ವೇತನ ಶ್ರೇಣಿಯಲ್ಲಿನ ರೇಷ್ಮೆ 
ಜಂಟಿ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡಿ, ಮೈಸೂರು ವಿಭಾಗ, ಮೈಸೂರು ಇಲ್ಲಿ ರೇಷ್ಮೆ ಜಂಟಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ 
ಶ್ರೀ ಕೆ.ಆರ್. ಲಕ್ಷ್ಮೀಕಾಂತರಾಜ ಅರಸ್ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ 


ಭಾಗ - 3 


ಶ್ರೀ ಹೆಚ್.ಆರ್. ಪ್ರಭಾಕರ್, ರೇಷ್ಮೆ ಉಪ ನಿರ್ದೇಶಕರು , ಬಿಳಿದೇವಾಲಯ , ಕುಣಿಗಲ್ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಗುಲ್ಬರ್ಗಾ ಜಂಟಿ ನಿರ್ದೇಶಕರ ಕಚೇರಿಯನ್ನು ಮುಚ್ಚುವ ಅಥವಾ ಮಂದುವರೆಸುವ ಬಗ್ಗೆ ಸರ್ಕಾರ ಅಂತಿಮ ತೀರ್ಮಾನ 
ತೆಗೆದುಕೊಳ್ಳುವವರೆಗೆ ಶ್ರೀ . ಬೋರಯ್ಯ , ರೇಷ್ಮೆ ಜಂಟಿ ನಿರ್ದೇಶಕರು, ಬೆಂಗಳೂರು ವಿಭಾಗ , ಬೆಂಗಳೂರು ಇವರು ದಿನಾಂಕ 31 - 01 -2013 ರಂದು 
ವಯೋನಿವೃತ್ತಿ ಹೊಂದಿದ ನಂತರ ಖಾಲಿಯಾಗುವ ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ 1958ರ ನಿಯಮ 32 ರಡಿ ಸ್ವತಂತ್ರ 
ಪ್ರಭಾರದಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಬಿ .ವಿಜಯಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 36 

ತೋಟಗಾರಿಕೆ ಇಲಾಖೆ ( ರೇಷೆ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 751 ಸಅಸೇ 2012, ಬೆಂಗಳೂರು, ದಿನಾಂಕ: 16 - 01 - 2013 . 


ಶ್ರೀ ಎಸ್. ಎಂ . ಶಿವನಗೌಡರ, ನಿವೃತ್ತ ಅಪರ ಕಾರ್ಯದರ್ಶಿ , ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಇವರನ್ನು ಕಾನೂನು, 
ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಅಪರ ಕಾರ್ಯದರ್ಶಿ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ 2 ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 

ಶ್ರೀ ಎಸ್ . ಎಂ .ಶಿವನಗೌಡರ, ಇವರ ಗುತ್ತಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಸೇವಾ ಷರತ್ತುಗಳನ್ನು ಕುರಿತು ಪ್ರತ್ಯೇಕವಾಗಿ ಆದೇಶ 
ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್.ಕೆ. ಲಕ್ಷ್ಮೀನಾರಾಯಣರಾವ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 37 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು -3). 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಸಸ / ಆ- 1/113 / ಎಫ್ ಪಿಪಿ/ 2010 , ಬೆಂಗಳೂರು, ದಿನಾಂಕ : 03-12 -2012 . 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಉಪ ಕಾರ್ಯದರ್ಶಿ ( ಆ. ವಿ.) ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ 


2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6( ii) ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 (3)( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ 
ಅಧೀನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಟಿ. ಡಿ. ಮಾಲತಿ, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ .40050 
1050 - 45300 - 1200 - 52500 - 1350 - 56550ರಲ್ಲಿ ಉಪ ಕಾರ್ಯದರ್ಶಿ ( ಆಡಳಿತ ವಿಭಾಗ) ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 


ಸಭಾಧ್ಯಕ್ಷರ ಆದೇಶಾನುಸಾರ, 
ಕೆ.ನೂರ್ ಮಹಮದ್ , 

ಉಪ ಕಾರ್ಯದರ್ಶಿ , 
ಕರ್ನಾಟಕ ವಿಧಾನಸಭೆ ಸಚಿವಾಲಯ . 


P . R . 38 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕವಿಸಸ/ ಆ -1/ 32/ ಉ .ನಿ.ಅ. ಕಾ . ಮುಂ ./ 2012 , ಬೆಂಗಳೂರು, ದಿನಾಂಕ : 06- 11 - 2012 . 

ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ 
2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6 (i) ರ 
ಪ್ರಕಾರ ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19( 3) ( ಎ) ನ್ನು ಓದಿಕೊಂಡಂತೆ 
ಈ ಸಚಿವಾಲಯದಲ್ಲಿ ಶಾಖಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ವೆಂಕಟಲಕ್ಷ್ಮಮ್ಮ, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ 


೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ 


ಭಾಗ - ೨ 


ಶೇಣಿ ರೂ . 28100 - 700 - 28800 - 800 - 33600 - 900 - 39000 - 1050 - 45300 - 1200 -50100ರಲ್ಲಿ ಅಧೀನ ಕಾರ್ಯ ದರ್ಶಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ 
ನೀಡಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ, 

ನಜೀರ್ ಅಹಮದ್, 

ಅಧೀನ ಕಾರ್ಯದರ್ಶಿ , 
P . R . 39 

ಕರ್ನಾಟಕ ವಿಧಾನಸಭೆ ಸಚಿವಾಲಯ , 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕವಿಸಸ/ ಆ - 1/ 33 / ಸ. ನಿ. ಶಾ . ಮುಂ ./ 2012, ಬೆಂಗಳೂರು, ದಿನಾಂಕ: 03 - 12 - 2012. 

ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಶಾಖಾಧಿಕಾರಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ : 
2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6( i) ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 ( 3)( ಎ ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ ಹಿರಿಯ 
ಸಹಾಯಕರುಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಎಸ್. ಸರಸ್ವತಿ ಬಾಯಿ , ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ .22800 
600 -24600 - 700 -28800 -800 - 33600 - 900 -39000 -1050 -43200ರಲ್ಲಿ ಶಾಖಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ, 

ಕೆ.ನೂರ್ ಮಹಮದ್, 

ಉಪ ಕಾರ್ಯದರ್ಶಿ, 
PB, 40 

ಕರ್ನಾಟಕ ವಿಧಾನಸಭೆ ಸಚಿವಾಲಯ . 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕವಿಸಸ/ ಆ- 1/ 33 /ಸ.ನಿ. ಶಾ . ಮುಂ./2012, ಬೆಂಗಳೂರು, ದಿನಾಂಕ: 06 - 11 - 2012 . 

ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಶಾಖಾಧಿಕಾರಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ . 
2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(i) ರ ಪ್ರಕಾರ 
ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 (3)( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ 
ಹಿರಿಯ ಸಹಾಯಕರುಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ನೌಕರರುಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ .22800 - 600 
24600 - 700 - 28800 - 800 - 33600 - 900 - 39000 - 1050 - 43200ರಲ್ಲಿ ಶಾಖಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

1. ಶ್ರೀ ಸಿ.ರಾಮಕೃಷ್ಣ 
2 . ಶ್ರೀ ವೀರಭದ್ರ 
3. ಶ್ರೀ ಬಿ .ಎಸ್. ಮಹಾಲಿಂಗೇಶ್ 

ಸಭಾಧ್ಯಕ್ಷರ ಆದೇಶಾನುಸಾರ, 

ನಜೀರ್ ಅಹಮದ್ , 

ಅಧೀನ ಕಾರ್ಯದರ್ಶಿ , 
P . R . 41 

ಕರ್ನಾಟಕ ವಿಧಾನಸಭೆ ಸಚಿವಾಲಯ. 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಸಸ/ ಆ - 1/131/ ಎಫ್. ಪಿ. ಪಿ /2005, ಬೆಂಗಳೂರು, ದಿನಾಂಕ: 06 - 11 - 2012 . 

ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಅಭಿಲೇಖನಾಧಿಕಾರಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 
2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಾವಳಿಗಳ ನಿಯಮ 6 (ii) ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19( 3)( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ 
ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ನೌಕರರುಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ .22800 - 600 - 24600 
700 - 28800 - 800 - 33600 - 900 - 39000 -1050 - 43200ರಲ್ಲಿ ಅಭಿಲೇಖನಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

1. ಶ್ರೀಮತಿ ಸುಧಾ ಹೆಚ್ . 
2. ಶ್ರೀಮತಿ ಸುಶೀಲ್ ಪ್ರಭಾ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ 


೨೫ 


3. ಶ್ರೀಮತಿ ಎಸ್ , ಶ್ರೀದೇವಿ. 
4. ಶ್ರೀಮತಿ ಎನ್. ಚಂದ್ರಕಲಾ. 
5. ಶ್ರೀಮತಿ ವಿ .ರಾಧಾ. 

ಸಭಾಧ್ಯಕ್ಷರ ಆದೇಶಾನುಸಾರ , 

ನಜೀರ್ ಅಹಮದ್, 

ಅಧೀನ ಕಾರ್ಯದರ್ಶಿ , 
P . R . 42 

ಕರ್ನಾಟಕ ವಿಧಾನಸಭೆ ಸಚಿವಾಲಯ , 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಕವಿಸಸ / ಆ - 1 / 32 / ಉ .ನಿ . ಅ . ಕಾ . ಮುಂ ./ 2012 , ಬೆಂಗಳೂರು, ದಿನಾಂಕ: 03 - 12 - 2012 . 

ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 
2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಾವಳಿಗಳ ನಿಯಮ 6 (ii) ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19( 3)( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ 
ಶಾಖಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಸಿ. ಬಿ.ಕೆಂಪಮ್ಮ , ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ .28100 - 700 
28800 - 800 - 33600 - 900 - 39000 - 1050 - 45300 - 1200 - 50100ರಲ್ಲಿ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ, 
ಕೆ.ನೂರ್ ಮಹಮದ್, 

ಉಪ ಕಾರ್ಯದರ್ಶಿ , 
P . R . 43 

ಕರ್ನಾಟಕ ವಿಧಾನಸಭೆ ಸಚಿವಾಲಯ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 9 ಶಿಸನೇ 2013, ಬೆಂಗಳೂರು, ದಿನಾಂಕ: 19 - 01 - 2013. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಪಿಡಿ 7 ಎಸ್ ಪಿಬಿ 2013, ದಿನಾಂಕ: 18 - 01- 2013 ರಲ್ಲಿ ಶ್ರೀ ರಾಮಚಂದ್ರ ಗೌಡ, ಮಾನ್ಯ ವಿಧಾನ ಪರಿಷತ್ 
ಸದಸ್ಯರು ಇವರನ್ನು ರಾಜ್ಯ ಯೋಜನಾ ಮಂಡಳಿಯ ಉಪಾಧ್ಯಕ್ಷರನ್ನಾಗಿ ನೇಮಿಸಿದ್ದು, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸಂಪುಟ ದರ್ಜೆಯ 
ಸಚಿವರ ಸ್ಥಾನಮಾನವನ್ನು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎಸ್. ನಾಗರಾಜಪ್ಪ , 

ಸರ್ಕಾರದ ಅಧೀನ ಕಾರ್ಯದರ್ಶಿ -2 , 
P . R . 44 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ( ರಾಜ್ಯ ಶಿಷ್ಠಾಚಾರ). 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಎನ್ 113 ಸಮನ್ವಯ 2012 ( ಭಾಗ -1), ಬೆಂಗಳೂರು, ದಿನಾಂಕ : 29 - 09 -2012 . 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 131 ಎಸ್‌ಎಎಸ್ 2012, ದಿನಾಂಕ: 20 - 09 - 2012 
ರನ್ವಯ ಡಾ|| ವೀರೇಂದ್ರ ಸಿಂಗ್ , ಐ. ಎಫ್.ಎಸ್., ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಕಾರ್ಯದರ್ಶಿ , ಹೈದರಾಬಾದ್ - ಕರ್ನಾಟಕ ಅಭಿವೃದ್ಧಿ ಮಂಡಳಿ, 
ಇವರನ್ನು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು, ಇಲ್ಲಿ ಖಾಲಿಯಿರುವ ಹುದ್ದೆಗೆ ನೇಮಕ 
ಮಾಡಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಿದ್ದು, ಅದರಂತೆ ಡಾ|| ವೀರೇಂದ್ರ ಸಿಂಗ್, ಐ .ಎಫ್.ಎಸ್., ಇವರನ್ನು ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು, ಈ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೌಸಲ್ಯಾ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಇಂಧನ ಇಲಾಖೆ. 


P . R , 45 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ 


ಭಾಗ - ೨ 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಎನ್ 146 ಸಮನ್ವಯ 2012 , ಬೆಂಗಳೂರು, ದಿನಾಂಕ: 28 -11 - 2012 . 
ಶ್ರೀ ಮನೋಜ್ ಕುಮಾರ್ ಮೀನಾ, ವ್ಯವಸ್ಥಾಪಕ ನಿರ್ದೇಶಕರು, ಜೆಸ್ಕಾಂ , ರವರನ್ನು Gujarath Assembly Elections Dutyಗೆ 
ದಿನಾಂಕ: 28 - 11 -2012 ರಿಂದ 20 -12 -2012ರ ವರೆಗೆ ನಿಯೋಜಿಸಿರುವುದರಿಂದ, ಸದರಿ ಅವಧಿಯಲ್ಲಿ ನಿರ್ದೇಶಕರು ( ತಾಂತ್ರಿಕ) ಜೆಸ್ಕಾಂ, ಅವರನ್ನು 
ವ್ಯವಸ್ಥಾಪಕ ನಿರ್ದೇಶಕರು, ಜೆಸ್ಕಾಂ , ಹುದ್ದೆಯ ಪ್ರಭಾರದಲ್ಲಿರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೌಸಲ್ಯಾ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 46 

ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಎನ್ 127 ಸಮನ್ವಯ 2012 , ಬೆಂಗಳೂರು, ದಿನಾಂಕ: 17 - 01 -2013. 
ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು, ಇವರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ 
74( ಎ), ಇದರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ . ಡಬ್ಲೂ . ಎಂ . ಶಿವಕುಮಾರ್, ನಿರ್ದೇಶಕರು ( ತಾಂತ್ರಿಕ), ಬೆಂಗಳೂರು ವಿದ್ಯುತ್ 
ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೇಶಕರು ( ತಾಂತ್ರಿಕ), 
ಮಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು, ಇಲ್ಲಿ ಶ್ರೀ ಹೆಚ್. ನಾಗೇಶ್, ನಿರ್ದೇಶಕರು ( ತಾಂತ್ರಿಕ) ಇವರ ಸ್ಥಳಕ್ಕೆ ವರ್ಗಾಯಿಸಿ 
ನೇಮಕ ಮಾಡಲಾಗಿದೆ. 


ಮಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ನಿಗಮ ನಿಯಮಿತ, ಮಂಗಳೂರು, ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು 
ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 74 ( ಎ), ಇದರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಹೆಚ್. ನಾಗೇಶ್, ನಿರ್ದೇಶಕರು 
( ತಾಂತ್ರಿಕ), ಮಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ನಿಗಮ ನಿಯಮಿತ, ಮಂಗಳೂರು, ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಿರ್ದೇಶಕರು ( ತಾಂತ್ರಿಕ), ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು, ಇಲ್ಲಿ ಡಾ|| ಡಬ್ಲೂ . ಎಂ . ಶಿವಕುಮಾರ್‌, 
ನಿರ್ದೇಶಕರು ( ತಾಂತ್ರಿಕ ), ಇವರ ಸ್ಥಳಕ್ಕೆ ವರ್ಗಾಯಿಸಿ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಎ. ಚಪ್ಪರಬಂದ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


P . R . 47 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಾರಿಇ 292 ಸಾಇಸೇ 2012 , ಬೆಂಗಳೂರು, ದಿನಾಂಕ: 11 - 01- 2013 . 
ಶ್ರೀ ಹೆಚ್.ಎನ್.ರಮೇಶ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಪ್ರಾದೇಶಿಕ ಸಾರಿಗೆ ಕಛೇರಿ, ಉಡುಪಿ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 285 ( 1) ( ಎ ) ರನ್ವಯ ದಿನಾಂಕ: 18 - 01 - 2013 ರಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವಇಚ್ಛಾ ನಿವೃತ್ತಿ ಹೊಂದಲು 
ಅನುಮತಿ ನೀಡಲಾಗಿದೆ. 

ಕೆ.ಬೀರೇಶ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 48 

ಸಾರಿಗೆ ಇಲಾಖೆ. 


ಸಾರಿಗೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಾರಿಇ 205 ಸಾಆಸೇ 2012 , ಬೆಂಗಳೂರು, ದಿನಾಂಕ: 11 - 01 - 2013 . 


ಸಾರಿಗೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಗ್ರೂಪ್ ಎ ವೃಂದದ ಅಧಿಕಾರಿಗಳಿಗೆ ವೇತನ ಶ್ರೇಣಿ ರೂ .36300 -53850ರ 
ಉಪ ಸಾರಿಗೆ ಆಯುಕ್ತರ ಹುದ್ದೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 31 ಎಸ್ ಆರ್ ಪಿ 2007 (X) ದಿನಾಂಕ 14 -8 -2008 ರನ್ವಯ ರೂ .38100 
55200ರ ಆಯ್ಕೆಕಾಲಿಕ ವೇತನ ಶ್ರೇಣಿಯನ್ನು ಅವರುಗಳ ಹೆಸರಿನ ಮುಂದೆ ತಿಳಿಸಿರುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೭ , ೨೦೧೩ 


28(d 


ಅಧಿಕಾರಿ ಹೆಸರು ಮತ್ತು ಹುದ್ದೆ 


ಉಪಸಾರಿಗೆ ಆಯುಕ್ತರ ಹುದ್ದೆಗೆ ಪದೋನ್ನತಿ | ಆಯ್ಕೆ ಕಾಲಿಕ ವೇತನ ಶ್ರೇಣಿ 
ಹೊಂದಿ ಕರ್ತವ್ಯಕ್ಕೆ ಹಾಜರಾದ ದಿನಾಂಕ | ಮಂಜೂರು ಮಾಡಿದ ದಿನಾಂಕ 
01 - 07 - 1999 

01 - 08 - 2008 


- 


- 


2 . 


18 -12 - 2002 


18 -12 - 2010 


ಶ್ರೀ ಹೇಮಂತಕುಮಾರ್ 
ಜಂಟಿ ಸಾರಿಗೆ ಆಯುಕ್ತರು, ( ಪರಿಸರ ಮತ್ತು ಇ - ಆಡಳಿತ) 
ಶ್ರೀ ನರೇಂದ್ರ ಹೊಳ್ಳರ್, 
ಉಪಸಾರಿಗೆ ಆಯುಕ್ತರು, ಬೆಳಗಾವಿ 
ಶ್ರೀ .ಸಿ. ಪಿ. ನಾರಾಯಣಸ್ವಾಮಿ , 
ಉಪಸಾರಿಗೆ ಆಯುಕ್ತರು, ಮೈಸೂರು. 


21 -11 - 2003 


21 -11 - 2011 


P . B . 49 


ಡಾ 


. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ.ಬೀರೇಶ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಾರಿಗೆ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 22 ಪಿಐಎಂ 2013, ಬೆಂಗಳೂರು, ದಿನಾಂಕ: 16 - 01 - 2013. 
- ಬೆಂಗಳೂರಿನ ಕರ್ನಾಟಕ ಹೋಮಿಯೋಪತಿ ಮಂಡಳಿಯ ಅಧ್ಯಕ್ಷರ ಸ್ಥಾನಕ್ಕೆ ಡಾ | ಬಿ. ಟಿ.ರುದ್ರೇಶ್‌ರವರು ಆಯ್ಕೆಯಾಗಿದ್ದಾರೆಂದು 
ಘೋಷಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ.ಎನ್. ಹರಿಣಿಯಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾರತೀಯ ವೈದ್ಯಪದ್ಧತಿ). 
HIGH COURT OF KARNATAKA 

NOTIFICATION 
No .GOB(1)3/2013 , Bangalore , Dated : 10th January, 2013. 


P . R . 50 


In partial modification of this office notification of even number dated 25 -09 -2012 , the Presiding Officer of the court of 
Addl.Civil Judge and JMFC ., Hospet, who is in concurrent charge of the court of Civil Judge and JMFC ., Hagaribommanahalli is directed 
to itinerate the said court for two days in a week , instead of three days, with immediate effect and until further orders . 


P . R . 51 


BY ORDER OF THE HIGH COURT 

P .KRISHNA BHAT, 

Registrar General. 
HIGH COURT OF KARNATAKA 

NOTIFICATION 
No .GOB (1)3 /2013 , Bangalore , Dated : 17th January, 2013. 


In modification of this office notification No.GOB (1)21 (02)/2013, dated 11-01 -2013, the Presiding Officer of the court of Civil 
Judge and JMFC ., Chikkanayakanahalli is concurrently appointed as the Presiding Officer of the court of Civil Judge and JMFC., Tiptur, 
with a direction to itinerate the said court for last three days in a week i.e ., on every working Thursday, Friday and Saturday, , with 
immediate effect and until further orders . 

BY ORDER OF THE HIGH COURT 

P .KRISHNA BHAT, 
P . R . 52 

RegistrarGeneral. 
HIGH COURT OF KARNATAKA 

NOTIFICATION 
No.GOB(1)257 / 2006 , Bangalore , Dated : 26th September, 2012 . 
In exercise of the powers conferred by sub -section (1) of Section 13 of the Code of Criminal Procedure , 1973 (Central Act 2 
1974), the High Court of Karnataka hereby confers powers of Judicial Magistrate of the Second Class on Sri.Sharat.B ., 1.A .S . 


೨೮ 


ಕರ್ನಾಟಕ ರಾ 


ತ್ಯ ಗುರುವಾರ, ಫೆಬ್ರವರಿ ೭ , ೨೦೧೩ 


ಭಾಗ - ೨ 


Probationer and appoints him as Special Judicial Magistrate under sub -section (2 ) of Section 13 of the said Code , during his 
training period from 01- 10 - 2012 to 20 - 04 - 2013 , for trial of cases which are to be transferred to him by the Prl. District and 
Sessions Judge , Belgaum . 


P . R . 53 


BY ORDER OF THE HIGH COURT 

K .SOMASHEKAR , 

Registrar General I/c. 
HIGH COURT OF KARNATAKA 

NOTIFICATION 
No .GOB (1)21 (02)/2011, Bangalore , Dated : 09th January, 2013 . 


Sri.Lokesh , the then Addl. Civil Judge and JMFC ., Sidlaghatta , presently working as the JMFC -IV , Mangalore , is 
granted Earned Leave for 15 days from 14 -02- 2011 to 28 -02 -2011 , on private affairs . 


The Senior Civil Judge and JMFC ., Chintamani, has been placed in additional charge of the Addl. Civil Judge and JMFC ., 
Sidlaghatta , during the above period . 


Sri.Lokesh , the then Addl. Civil Judge and JMFC ., Sidlaghatta, is re-posted to the same post on expiry of the above 
said period . 

BY ORDER OF THE HIGH COURT 
P . R . 54 

Deputy Registrar 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 210 ಎಲ್‌ಎಜಿ 2012 , ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್ 2012 . 
ಶ್ರೀ ಬಿ.ಎಸ್. ಯೋಗಾನಂದ ಕುಮಾರ್, ಅಪರ ಸರ್ಕಾರಿ ವಕೀಲರು, ಹುಣಸೂರು ತಾಲ್ಲೂಕು, ಮೈಸೂರು ಜಿಲ್ಲೆ, ಇವರನ್ನು ಕರ್ನಾಟಕ ಕಾನೂನು 
ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ದಿನಾಂಕ : 17 -12 -2012 ರಿಂದ ಜಾರಿಗೆ ಬರುವಂತೆ ಹೊಸ ನೇಮಕಾತಿ ಆಗುವವರೆಗೂ ಹುಣಸೂರು ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ 
ತಾತ್ಕಾಲಿಕವಾಗಿ ಮುಂದುವರೆಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಪಿ . ನಾಗರಾಜ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1), 
P . R . 31 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 154 ಎಲ್‌ಎಜಿ 2012 , ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್ 2012 
ಶ್ರೀ ಗುರುಸಾಲ ಶ್ರೀನಿವಾಸಲು, ಅಪರ ಸರ್ಕಾರಿ ವಕೀಲರು, ಕೆ. ಜಿ.ಎಫ್. ಕೋಲಾರ ಜಿಲ್ಲೆ, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ 
(ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಿನಾಂಕ: 16 - 01 - 2013 ರಿಂದ ಜಾರಿಗೆ 
ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕೆ. ಜಿ. ಎಫ್, ತಾಲ್ಲೂಕಿನ 
ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ತಾತ್ಕಾಲಿಕವಾಗಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಪಿ. ನಾಗರಾಜ, 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ -1), 
P . R . 32 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಇಂಧನ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ: ಇಎನ್ 132 ಇಬಿಎಸ್ 2012 ( ಭಾಗ), ಬೆಂಗಳೂರು, ದಿನಾಂಕ: 09ನೇ ಜನವರಿ 2013. 
ಶ್ರೀ ಎಲ್. ಮೇಘನಾಯ್ಕ, ಉಪ ವಿದ್ಯುತ್ ಪರಿವೀಕ್ಷಕರು, ಹಾಗೂ ನಿಯೋಜನೆ ಮೇಲೆ ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯಿತಿ, 
ಹೂವಿನಹಡಗಲಿ, ಬಳ್ಳಾರಿ ಜಿಲ್ಲೆ, ಇವರ ಸೇವೆಯನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಹಿಂಪಡೆದು ಉಪ ವಿದ್ಯುತ್ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ 


ಪರಿವೀಕ್ಷಕರು, ಬೆಂಗಳೂರು ದಕ್ಷಿಣ , ಬೆಂಗಳೂರು ಇಲ್ಲಿ ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಯೋಗೀಶ್, ಉಪ ವಿದ್ಯುತ್ ಪರಿವೀಕ್ಷಕರು, 
ಇವರ ಸ್ಥಳಕ್ಕೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 

- ಶ್ರೀ ಯೋಗೀಶ್, ಉಪ ವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರು ದಕ್ಷಿಣ, ಬೆಂಗಳೂರು ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರ ಮಾತೃ 
ಇಲಾಖೆಯಾದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತಕ್ಕೆ ಹಿಂದಿರುಗಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಮೀರ್ ಮಡಿಮನ್, 

ಪೀಠಾಧಿಕಾರಿ, 
P . R . 33 

ಇಂಧನ ಇಲಾಖೆ. 
HIGH COURT OF KARNATAKA 

NOTIFICATION 
No . HCE . 1371/2012, Bangalore, Dated : 10th January 2013. 


Sri K .Sreenivasa Gupta . Assistant Registrar of this office is permitted to retire from service on attaining the age of 
superannuation w .e.f. the afternoon of 28 -02 -2013 and he will be relieved of his duties in this office on the afternoon of 28 -02- 2013 . 


By Order of Hon `ble the Acting Chief Justice , 

P .KRISHNA BHAT, 
RegistrarGeneral. 


P . R . 55 


HIGH COURT OF KARNATAKA 

NOTIFICATION 
No . GOB . (1) 21 ( 88)/ 2012, Bangalore, Dated : 8 ” January 2013 . 


The Presiding Officer of the court of Civil Judge and JMFC , Mundgod , is concurrently appointed as the Presiding Officer of the 
court of Civil Judge and JMFC, Haliyal, from 1 -12- 2012 till Smt.Pallavi R ., Civil Judge & JMFC Haliyal, resumes her duties, with a 
direction to itinerate the court of Civil Judge and JMFC , Haliyal, on every working Monday , Tuesday and Wednesday , with immediate 
effect till the Officer resumes her duties. 


By Order of The High Court , 

K .B .CHANGAPPA , 
Registrar Judicial. 


P . B . 56 


HIGH COURT OF KARNATAKA 

NOTIFICATION 
No. HCE. 1370/ 2012, Bangalore , Dated :10 January 2013. 


Sri.N .Chikkabyraiah , Section Officer of this office is permitted to retire from service on attaining the age of superannuation w .e.f. 
the afternoon of 28 - 02 - 2013 and he will be relieved of his duties in this office on the afternoon of 28 - 02 - 2013 . 


P . R . 57 


By Order of the Hon ble Chief Justice , 

K .B .CHANGAPPA, 

Registrar Judicial . 
HIGH COURT OF KARNATAKA 

NOTIFICATION 
No. HCE. 204 /2000 , Bangalore , Dated :04th January 2013 . 


In exercise of the powers conferred by Article 229 of the Constitution of India read with Rule 7 of the High Court of Karnataka 
Service (Conditions of Service and Recruitment) Rules, 1973 , Hon ` ble the Chief Justice is pleased to select and appoint Sri Rajmohan 
Srivatsava, District Judge (Presently working as XXXV Additional City Civil & Sessions Judge , Bangalore City) as Registrar 
(Administration ), High Court ofKarnataka, from the date the said officer assumes charge as such . 


By Order of the Hon ble Chief Justice, 

P . KRISHNA BHAT , 
Registrar General . 


P . R . 58 


೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ 

ಭಾಗ - ೨ 
HIGH COURT OF KARNATAKA 

NOTIFICATION 

No . GOB(I) 1/2012, Bangalore, Dated :04th January 2013. 
Sri.Rajmohan Srivatsava, XXXV Addl. City Civil and Sessions Judge , Bangalore City is transferred and posted as 
District Judge, OOD , Registrar (Administration ), High Court of Karnataka , Bangalore (Vacant Post) in the interest of public service, to 
take effect immediately. 

By Order of the Hon ble Chief Justice, 

P. KRISHNA BHAT , 
P . R . 59 

Registrar General. 
HIGH COURT OF KARNATAKA 

NOTIFICATION 
No . GOB(1) 1/2013, Bangalore, Dated : 15th January 2013. 


The Presiding Officer of the court of District and Sessions Judge , U .K .Karwar is concurrently appointed as the Presiding Officer, 
Fast Track Court-l, U .K .,Karwar with immediate effect and until further orders . 

By Order of the High Court, 

P .KRISHNA BHAT , 
PR. 60 

Registrar General. 


HIGH COURT OF KARNATAKA 

NOTIFICATION 
No. GOB (1) 21 (75 )/2012 , Bangalore, Dated :08th January 2013. 


The Presiding Officer of the court of Senior civil Judge and JMFC ., Kadur, in Criminal and Administrative side and the Presiding 
Officer of the court of Senior Civil Judge and Prl. JMFC ., Tarikere, on civil side have been concurrently appointed as the Presiding 
Officer of the court of Prl. Civil Judge and JMFC., Kadur, from the forenoon of 10 - 12 -2012 till 6 .00 p .m . of 24 -12 -2012 , during the leave 
period of Sri.C.Srinivasa Gowda, Prl. Civil Judge and JMFC., Kadur. 


P . R . 61. 


By Order of the High Court, 

K . B . CHANGAPPA, 

Registrar ( Judicial) 
HIGH COURT OF KARNATAKA 

NOTIFICATION 
No . HCE 1373/2012, Bangalore , Dated :10th January 2013 . 


Smt. Gayathri C Shekar , Assistant Registrar of this office is permitted to retire from service on attaining the age of 
superannuation w .e .f. the afternoon of 28 -02 - 2013 and she will be relieved of her duties in this office on the afternoon of 
28 - 02 - 2013. 


By Order of Hon ble the Acting Chief Justice , 

P .KRISHNA BHAT , 
Registrar General. 


P . R . 62 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 128 ಇಬಿಎಸ್ 2012, ಬೆಂಗಳೂರು, ದಿನಾಂಕ: 10ನೇ ಜನವರಿ 2013. 
ಕುಮಾರಿ ರಶ್ಮಿ ಎಂ . ಹನಸಿ, ಸಹಾಯಕ ವಿದ್ಯುತ್ ಪರಿವೀಕ್ಷಕರು, ಕೇಂದ್ರ ಕಚೇರಿ, ಬೆಂಗಳೂರು ಇವರನ್ನು ಧಾರವಾಡ ವಲಯ ಕಚೇರಿಯಲ್ಲಿ ಖಾಲಿ 
ಇರುವ ಸಹಾಯಕ ವಿದ್ಯುತ್ ಪರಿವೀಕ್ಷಕರ ಹುದ್ದೆಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಮೀರ್ ಮಡಿಮನ್, 

ಪೀಠಾಧಿಕಾರಿ , 
P . R . 63 

ಇಂಧನ ಇಲಾಖೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ 


೩೧ 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಇ 214 ಎಲೆಸೇ 2012 , ಬೆಂಗಳೂರು, ದಿನಾಂಕ: 29ನೇ ನವೆಂಬರ್ 2012. 
ವಿಷಯ : 2013ನೇ ಕ್ಯಾಲೆಂಡರ್ ವರ್ಷದಲ್ಲಿ ವಯೋನಿವೃತ್ತಿ ಹೊಂದಲಿರುವ ಗ್ರೂಪ್ "ಎ " ಮತ್ತು " ಬಿ" ಅಧಿಕಾರಿಗಳ 

ವಯೋನಿವೃತ್ತಿ ಅಧಿಸೂಚನೆ ಹೊರಡಿಸುವ ಬಗ್ಗೆ. 
ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1958ರ ನಿಯಮ 96( 2) ರ ಪ್ರಕಾರ 2013ನೇ ಸಾಲಿನಲ್ಲಿ ಸಹಕಾರ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ 
ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯ ಈ ಕೆಳಕಂಡ ಗ್ರೂಪ್ "ಎ " ಮತ್ತು " ಬಿ ವೃಂದದ ಅಧಿಕಾರಿಗಳು ಅವರ ಹೆಸರಿನ ಮುಂದೆ 
ನಮೂದಿಸಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲಿದ್ದಾರೆಂದು ಪ್ರಕಟಿಸಲಾಗಿದೆ . 


ಕ್ರಮ 


ಸಂಖ್ಯೆ 


60 ವರ್ಷ ವಯೋಮಿತಿ | ವಯೋನಿವೃತ್ತಿ 
ನೌಕರರ ಹೆಸರು ಮತ್ತು ಪದನಾಮ 

ಪೂರೈಸುವ ದಿನಾಂಕ ದಿನಾಂಕ 

ಗ್ರೂಪ್ " ಎ " ಅಧಿಕಾರಿಗಳು 
ಶ್ರೀ ಬಿ .ಜಯಪ್ರಕಾಶ್ ನಾರಾಯಣ ಹೊಳ್ಳ, 01 - 05 - 1953 | 30 - 04 - 2013 

30 - 04 - 2013 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಉಪನಿರ್ದೇಶಕರು 
ಶ್ರೀ ಪಿ . ಹನುಮಂತ, 

13 - 05 - 1953 | 12 - 05 - 2013 

31 - 05 - 2013 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಉಪನಿರ್ದೇಶಕರು, ಕೊಪ್ಪಳ ಜಿಲ್ಲೆ, ಕೊಪ್ಪಳ. 


31 - 01 - 2013 


31 - 01 -2013 


3. 


28 - 02 - 2013 


28 - 02 - 2013 


ಗ್ರೂಪ್ " ಬಿ" ಅಧಿಕಾರಿಗಳು 
ಶ್ರೀ ಪಿ. ಎಂ .ನಾಯಕ್ , 

12 - 01 - 1953 | 11 - 01 - 2013 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು , ಶಿರಸಿ ಉಪವಿಭಾಗ , 
ಶಿರಸಿ 
ಶ್ರೀ ಎಂ . ಆರ್‌.ಶೇಷಾದ್ರಿ, 

20 - 01 - 1953 19 - 01 - 2013 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು, ಹರಪನಹಳ್ಳಿ 
ಉಪವಿಭಾಗ, ಹರಪನಹಳ್ಳಿ , 
ಶ್ರೀ ಟಿ. ವಿ . ಲಕ್ಷ್ಮೀನಾರಾಯಣಸ್ವಾಮಿ , 

20 - 02 - 1953 | 19 - 02 - 2013 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು, ( ಲೆಕ್ಕ ಮತ್ತು 
ಆಯವ್ಯಯ ), ಕೇಂದ್ರ ಕಛೇರಿ, ಬೆಂಗಳೂರು 
ಶ್ರೀ ಆರ್. ರಾಜಗೋಪಾಲ್, 

22 - 02 - 1953 | 21 - 02 - 2013 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು, ರಾಮನಗರ 
ಉಪವಿಭಾಗ, ರಾಮನಗರ . 
ಶ್ರೀ ಟಿ.ಆರ್.ಕೃಷ್ಣಗೌಡ, 

09 - 03 - 1953 | 08 - 03 - 2013 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು , ಮೈಸೂರು 
ಉಪವಿಭಾಗ, ಮೈಸೂರು. 
ಶ್ರೀ ಎ . ಫ್ರಾನ್ಸಿಸ್ ಪ್ರೇಮ್ ಕುಮಾರ್, 

11 - 03 - 1953 | 10 - 03 - 2013 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು, ಸಕಲೇಶಪುರ 
ಉಪವಿಭಾಗ, ಸಕಲೇಶಪುರ . 
ಶ್ರೀ ಎನ್. ನಾಗರಾಜು, 

20 - 03 - 1953 | 19 - 03 - 2013 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು, ನಿಯಮ 441 , 
ಕರ್ನಾಟಕ ರಾಜ್ಯ ಸಹಕಾರ ಮಹಾ ಮಂಡಳ ನಿ ., 
ಬೆಂಗಳೂರು, 


31 - 03 - 2013 


31 - 03 - 2013 


| 31 . 


31 - 03 - 2013 


೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ 


ಭಾಗ- ೨ 


12 - 05 - 1953 


| 11 - 05 - 2013 


31 - 05 - 2013 


13 - 05 - 1953 


| 12 - 05 - 2013 


31 - 05 - 2013 


18 - 05 - 1953 


| 17 - 05 - 2013 


31 - 05 - 2013 


30 - 05 - 1953 


| 29 - 05 - 2013 


31 - 05 - 2013 


02 - 06 -1953 


| 01 - 06 - 2013 


( 30 - 06 - 2013 


ಶ್ರೀ ಟಿ. ವಿ . ಪರಮೇಶ್ವರ , 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು, ನಿಯಮ 441, 
ಆರ್.ಎ . ಪಿ . ಸಿ. ಎಂ .ಎಸ್, ಮಂಡ್ಯ 
| ಶ್ರೀ ಹೆಚ್. ವೈ . ಎ .ಕುಮಾರ್, 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು, ನಿಯಮ 441, 

ಮದರ್ ಡೈರಿ, ಬೆಂಗಳೂರು 
10 . ಶ್ರೀ ಎಂ . ಪಿ . ಜಾಧವ, 

ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು, ನಿಯಮ 441 , 
ಬಿಜಾಪುರ - ಬಾಗಲಕೋಟೆ ಹಾಲು ಉತ್ಪಾದಕರ 
ಸಹಕಾರ ಸಂಘಗಳ ಒಕ್ಕೂಟ ನಿ., ಭೂತನಾಳ , 
ಬಿಜಾಪುರ. 
ಶ್ರೀ ಎಂ .ಎಸ್. ಶಿರಿಯಣ್ಣನವರ್, 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು, ಗದಗ ಉಪವಿಭಾಗ , 
ಗದಗ. 
ಶ್ರೀ ಎಂ . ಹೆಚ್. ವಾಜಂತ್ರಿ, 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು , ನಿಯಮ 441, ಕೃಷ್ಣ 
ಸಹಕಾರ ಸಕ್ಕರೆ ಕಾರ್ಖಾನೆ ನಿ ., ಅಥಣಿ. 
ಶ್ರೀ ಕೆ. ಬಿ.ಭುಜಂಗಣ್ಣನವರ್‌, 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು, ಬೆಳಗಾವಿ 
ಉಪವಿಭಾಗ, ಬೆಳಗಾವಿ 
| ಶ್ರೀ ಕೆ.ಪಾಂಡುರಂಗ, 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು, ಚಿತ್ರದುರ್ಗ 

ಉಪವಿಭಾಗ, ಚಿತ್ರದುರ್ಗ 
15. | ಶ್ರೀ ಬಿ.ಎಸ್.ಮಹೇಶ್ವರಯ್ಯ , 

ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು, ಬೆಂಗಳೂರು 1ನೇ 
ವೃತ್ತ, ಬೆಂಗಳೂರು. 
ಶ್ರೀ ಬಿ .ಎನ್. ಶ್ರೀಕಂಠಯ್ಯ , 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು, ಹಾಸನ ಉಪವಿಭಾಗ, 

ಹಾಸನ . 
17 . ಶ್ರೀಮತಿ ಶ್ಯಮಂತಕ , 

ಸಹಾಯಕ ನಿರ್ದೇಶಕರು , ನಿಯಮ 441, 
ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾ 
ಮಂಡಳ ನಿ ., ಬೆಂಗಳೂರು. 


14 - 06 - 1953 


| 13 - 06 - 2013 


30 - 06 - 2013 


06 - 07 -1953 | 05 - 07 - 2013 


31 - 07 - 2013 


12 - 08 - 1953 


| 11 - 08 - 2013 


31 - 08 - 2013 


09 - 11 - 1953 


| 08 - 11 - 2013 


30 - 11 - 2013 


16 - 11 - 1953 


| 15 - 11 - 2013 


30 - 11 - 2013 


ಈ ಮೇಲಿನ ಅಧಿಕಾರಿಗಳಿಂದ ಯಾವುದೇ ಬೇಬಾಕಿ ಸಂದಾಯವಾಗುವಂತಿದ್ದಲ್ಲಿ, ಸದರಿ ಬೇಬಾಕಿಯನ್ನು ಸರ್ಕಾರಕ್ಕೆ ಸಂದಾಯ ಮಾಡುವ ಬಗ್ಗೆ 
ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಅಗತ್ಯ ಕ್ರಮ ತೆಗೆದುಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ.ಎಸ್. ವಿಶ್ವೇಶ್ವರಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 
P . R . 64 

ಸಹಕಾರ ಇಲಾಖೆ. 


